ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


ಕರ್ನಾಟಕ ವಿಧಾನ ಪರಿಷತು 


್ಯ ' : 763 
ಸದಸ್ಯರ ಹೆಸರು - : ಶ್ರೀ  ವಿಜಯ್‌ಸಿಂಗ್‌ (ಸ್ಥಳೀಯ ಸಂಸ್ಥೆಗಳಿಂದ 
ಚುನಾಯಿರಾದವರು) 
ಉತ್ತರಿಸುವವರು P : ಮಾನ್ಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ದಿ ಹಾಗೂ 
ಸಾ ಸೋ "ವಿಕಲಚೇತನರ ಮತ್ತು ':ಹಿರಿಯ ನಾಗರಿಕರ 
ಸಬಲೀಕರಣ ಸಚಿವರು. . 
ಉತ್ತರಿಸಬೇಕಾದ ದಿನಾಂಕ 25/09/2020 
ಕ್ತ ಉತ್ತರ 
ಸಂ. ಪಶ್ನೆ 


ಅ] ರಾಜ್ಯದಲ್ಲಿ ' ಅಂಗನವಾಡಿ ಕೇಂದ್ರಗಳಿಗೆ ` ಯಾವಜಲ್ದಾ ಮಟ್ಟದಲ್ಲಿ ನಕ್ಲಾಧನಕಗಣ ಅಧ್ಯಕ್ಷತೆಯಲ್ಲಿ] 


ಯಾವ ಆಹಾರ ಘಾ ಪೂರೆ ೈಸಲಾಗುತ್ತದೆ; 


ಜಿಲ್ಲಾ ಸಮಿತಿಯನ್ನು ರಚಿಸಲಾಗಿದ್ದು, ಈ 
ಸಮಿತಿಯು ಆಹಾರ ಸಾಮಗ್ರಿಗಳ ಬೆಲೆಯನ್ನು 
ಮತ್ತು ಮೆನುವನ್ನು ನಿರ್ಧರಿಸುತ್ತದೆ. ಅಂಗನವಾಡಿ 
ಕೇಂದ್ರಗಳಿಗೆ ಸರಬರಾಜು ಮಾಡುವ ಆಹಾರ 
ಧಾನ್ಯಗಳು ಜಿಲ್ಲೆಯಿಂದ ಜಿಲ್ಲೆಗೆ ವ್ಯತ್ಯಾಸವಾಗುತ್ತದೆ. 
ಸಾಮಾನ್ಯವಾಗಿ ರಾಜ್ಯದಲ್ಲಿ ಅಂಗನವಾಡಿ 
ಕೇಂದಗಳಿಗೆ ನ್ಯೂಟಿಮಿಕ್ಸ್‌, ಹೆಸರುಬೇಳೆ, 
ಶೇಂಗಾಬೀಜ, ಹೆಸರುಕಾಳು, ತೊಗರಿಬೇಳೆ, 
ಒಣಮೆಣಸಿನಕಾಯಿ, . ಕಡಲೇಬೇಳೆ, ಬೆಲ್ಲ, ಸಕ್ಕರೆ, 
ಸಾಂಬಾರು ಪೌಡರ್‌, ಡಬಲ್‌ ಫಾರ್ಟಿಫೈಡ್‌ 
ಉಪ್ಪು, ಅಕ್ಕಿ, ಗೋಧಿ, ಎಣ್ಣೆ ಹಾಗೂ 
ಕೋಳಿಮೊಟ್ಟೆಯನ್ನು ಪೂರೈಸಲಾಗುತ್ತಿದೆ. 


ಬೀದರ್‌ `ಜಿಲ್ಲೆಯಲ್ಲಿ' ಅಂಗನವಾಡಿ ಕಾಂದಗಳಿಗೆ 
ಕಳಪೆ ಗುಣಮಟ್ಟದ ' ಆಹಾರ ಪೂರೈಸಲಾಗುತ್ತಿದೆ 
ಎನ್ನುವ ದೂರುಗಳು ಕೇಳಿ ಬಧೆತ್ತಿರುವುದು 
ಸರ್ಕಾರದ ' ಗಮನಕ್ಕೆ ಬಂದಿದೆಯೇ; ಬಂದಿದ್ದಲ್ಲಿ 
ಸರ್ಕಾರ ಕೈಗೊಂಡ ಕ್ರಮಗಳೇನು; 


ಬೀದರ್‌`ಜಿಲ್ಲೆಯಲ್ಲಿನ'` ಅಂಗನವಾಕ ಾಂದಗಿಗೆ 
ಕಳಪೆ "ಗುಣಮಟ್ಟದ ಆಹಾರ ಪೂರೈಸಲಾಗುತ್ತಿರುವ 
ಬಗ್ಗೆ ಯಾವುದೇ ದೂರುಗಳು ಬಂದಿರುವುದಿಲ್ಲ. 


ಗುಣಮಟ್ಟದ ಆಹಾರ ಸರಬರಾಜು ಮಾಡಲು 
ಕೈಗೊಂಡಿರುವ ಕ್ರಮಗಳೇನು? 


ಜಿಲ್ಲೆಯಲ್ಲಿ `'ಅಂಗನವಾಡಿ 'ಕೇರದ್ರೆಗೌಗೆ ಉತ್ತಮ ಮಾನ್ಯ `'ಜಕ್ಲಾಧಿಕಾರಗಳ `ಅಧ್ಧ್ಷತಯಲ್ಲ್‌ ಆಹಾರ 


ಸಾಮಗಿಗಳ ದರಗಳನ್ನು ಮತ್ತು : ಮೆನುವನ್ನು 
ನಿಗದಿಪಡಿಸಲು ಸಮಿತಿಯನ್ನು ರಚಿಸಲಾಗಿದೆ. 

ಮುಖ್ಯ ಕಾರ್ಯದರ್ಶಿಗಳ ಅಧ್ಯಕ್ಷತೆಯಲ್ಲಿ ಪ್ರತಿ' 
ತಿಂಗಳು ಜಿಲ್ಲಾ ಮುಖ್ಯ ಕಾರ್ಯನಿರ್ವಹಣಾ 


ಅಧಿಕಾರಿಗಳು, ಆರೋಗ್ಗ ಮತ್ತು ಕುಟುಂಬ 
ಕಲ್ಯಾಣ ಇಲಾಖೆ ಹಾಗೂ "ಮುಹಿಳಾ "ಮತ್ತು ಮಕ್ಕಳ 
ಅಭಿವ್ಯ ದ್ರಿ ಇಲಾಖೆಯ ಅಧಿಕಾರಿಗಳೊಂದಿಗೆ 


ಸಭೆಗಳನ್ನು ನಡೆಸಿ, ಪರಿಶೀಲಿಸಲಾಗುತ್ತಿದೆ. 


`ನರಾಖಾ`ವತಿಯಿಂದ ಜಿಲ್ಲೆಯ ನೋಡಲ್‌ 
ಅಧಿಕಾರಿಗಳು ಜಿಲ್ಲೆಗಳಿಗೆ ಬೇಟಿ ನೀಡಿ ಆಹಾರ 
ಪದಾರ್ಥಗಳ ಗುಣಮಟ್ಟದ. ಬಗ್ಗೆ ಸಹ 
ಪರಿಶೀಲಿಸುತ್ತಿದ್ದಾರೆ. (4. 


ಅಂಗನವಾಡಿ ಕೇಂದ್ರಗಳಿಗೆ ಸರಬರಾಜು 
ಮಾಡುವ ಆಹಾರ ಪದಾರ್ಥಗಳ ಗುಣಮಟ್ಟದ 
ಬಗ್ಗೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ 
ಇಲಾಖೆಯ ಪ್ರಯೋಗಾಲಯಗಳಲ್ಲಿ 
ಪರಿಶೀಲಿಸಲಾಗುತ್ತಿದೆ. 


(ಶಶಿಕಲಾ ಅಣ್ಣಾ ಇ 


ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಮತ್ತು ವಿಕಲಚೇತನರ, 
ಹಾಗೂ ಹಿರಿಯ ನಾಗರೀಕರ ಸಬಲೀಕರಣ ಸಚಿವರು. 


'ಸಂಖ್ಯೆ ಮಮ 185 ಐಸಿಡಿ 2020 


